ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತೀ 


ದ ಪ್ರಶ್ನೆ ಸಂಖ್ಯೆ 2224 
ಸದಸ್ಯರ ಹೆಸರು ಶ್ರೀ ಸುನೀಲ್‌ ಪವಲ್ಯಾಪುರ್‌ 
(ವಿಧಾನಸಭೆಯಿಂದ ಚುವಾಯಿತರಾದವರು) 
ಉತ್ತರಿಸುವ ದಿನಾಂಕ 26.03.2021 
ಉತ್ತರಿಸುವ ಸಚಿವರು ಕೃಷಿ ಸಚಿವರು 
__ _ __ RS _ 
ಕ್ರಸಂ ಪ್ರಶ್ನೆ ಉತ್ತರ 
ಅ) |ಕಳೆದ ಮೂರು ವರ್ಷಗಳಲ್ಲಿ ಕೃಷಿ ಇಲಾಖೆಯು ಕೃಷಿ ಉಪಕರಣಗಳು ಮತ್ತು 
ಕಲಬುರಗಿ . ಜಿಲ್ಲೆಯಲ್ಲಿ ಕೃಷಿ | ವಸ್ತುಗಳ ಖರೀದಿಗಾಗಿ ಯಾಪುದೇ ವೆಚ್ಚವನ್ನು 
ಉಪಕರಣಗಳು ಮತ್ತು ವಸ್ತುಗಳ ಭರಿಸುವುದಿಲ್ಲ 
ಖರೀದಿಗಾಗಿ ಸರ್ಕಾರ ಮಾಡಿರುವ | ಆದಾಗ್ಯೂ, ಕೃಷಿ ಇಲಾಖೆಯ ವಶಿಯಿಂದ, ಇಲಾಖಾ 
ವೆಚ್ಚವೆಷ್ಟು; ಅನುಮೋದಿತಗಂಪ್ಯಾನೆಲ್ಲ್‌ ಕೃಷಿ ಉಪಕರಣಗಳನ್ನು 
ಸಹಾಯಧನ ಯೋಜನೆಗಳಡಿ, ಸಹಾಯಧನ ನೀಡಿ 
ಫಲಾನುಭವಿಗಳಿಗೆ ವಿತರಿಸಲಾಗುತ್ತಿದೆ 
ಕಳೆದ "ಮೂರು ವರ್ಷಗಳಲ್ಲಿ ಕಲಬುರಗಿ 
ಜಿಲ್ಲೆಯಲ್ಲಿ ಸಹಾಯಧವ ಯೋಜನೆಗಳಡಿ 
ರೂ.4169.00 ಲಕ್ಷಗಳ ಸಹಾಯಧನ ನೀಡಿ, ಕೃಷಿ 
ಉಪಕರಣಗಳನ್ನು ವಿತರಿಸಲಾಗಿರುತ್ತದೆ. 
ಆ) | ಈ ಯೋಜನೆಯ ಲಾಭ ಪಡೆದುಕೊಂಡ | ಈ ಯೋಜನೆಯಿಂದ ಕಳೆದ ಮೂರು ವರ್ಷಗಳವ್ಲಿ 
'ಫಲಾನುಭವಿಗಳು ಎಷ್ಟು?(ಮಾಹಿತಿ | 16,285 ಫಲಾನುಭವಿಗಳು ಲಾಭ 
ಒದಗಿಸುವುದು) ಪಡೆದುಕೊಂಡಿರುತ್ತಾರೆ. 


ಸಂಖ್ಯೆ: AGRI-ASC/37/2021 


ಗ, 


ಕಷಿ ಸಚಿವರು 


